ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಐ.ಸಿ.ಟಿ ಫೇಸ್‌-3 ಯೋಜನೆ 
ಶ್ರೀ ಎಂ.ಸಿ. ವೇಣುಗೋಪಾಲ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 


1013 (1167) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಶಿಕ್ಷಣ ಇಲಾಖೆಯು ಐ.ಸಿ.ಟಿ ಫೇಸ್‌-3 ಯೋಜನೆಯ ಪ್ರಕ್ರಿಯೆಯನ್ನು 2008-09 ನೇ ಸಾಲಿನಲ್ಲಿ 
ಪ್ರಾರಂಭಿಸಿದ್ದರೂ, ಇಲ್ಲಿಯವರೆಗೂ, ಪೂರ್ಣಗೊಳಿಸದಿರಲು ಪ್ರಮುಖ ಕಾರಣಗಳೇನು; 


(ಆ) ಈ ಯೋಜನೆಯಡಿಯಲ್ಲಿ ಕಂಪ್ಯೂಟಿರ,ಳನ್ನು ಖರೀದಿಸಿರುವ ಮುನ್ನವೇ ಯು.ಪಿ.ಎಸ್‌. ಎಲ್‌.ಸಿ.ಡಿ. 
ಪ್ರೊಜೆಕ್ಟರ್‌ ಮತ್ತು ಪ್ರಿಂಟಿರಳನ್ನು ಖರೀದಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, 
ಸದರಿ ಮಾಹಿತಿ ತಂತ್ರಜ್ಞಾನ ಉಪಕರಣಗಳು ಕಾರ್ಯನಿರ್ವಹಿಸುತ್ತಿವೆಯೇ; 


(ಇ) ಮೇಲ್ಕಂಡ ಉಪಕರಣಗಳನ್ನು ಸುಸ್ಥಿತಿಯಲ್ಲಿಡಲು ವಾರ್ಷಿಕ ಸೇವಾ ನಿರ್ವಹಣೆ ಗುತ್ತಿಗೆಯನ್ನು 
ನೀಡಲು ಸರ್ಕಾರ ಕ್ರಮ ಕೈಗೊಂಡಿದೆಯೇ; 


(ಈ) ಸದರಿ ಯೋಜನೆಯನ್ನು ಪ್ರಾರಂಭಿಸಿ ಹನ್ನೊಂದು ವರ್ಷಗಳು ಕಳೆದರೂ, ಪೂರ್ಣಗೊಳಿಸದೆ 
ಶಾಲೆಗಳ ಬಡ ವಿದ್ಯಾರ್ಥಿಗಳು ಕಂಪ್ಯೂಟರ್‌ ಶಿಕ್ಷಣದಿಂದ ವಂಚಿತರಾಗಲು ಕಾರಣಕರ್ತರಾದ 
ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕೈಗೊಳ್ಳಲಾದ ಶಿಸ್ಲಿನ ಕಮವೇನು? 


